ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ :2451 


) 
2 ಸದಸ್ಯರಹೆಸರು : ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) 
3) ಉತ್ತರಿಸಬೇಕಾದ ದಿನಾಂಕ : 23-03-2022 
4) ಉತ್ತರಿಸಬೇಕಾದ ಸಚಿವರು : ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಸಚಿವರು 
ET ಉತ್ಸರ 
'ಅ' ರಾಜ್ಯದಲ್ಲಿರುವ ಮಾಮ 2015-16ನೇ ಸಾಲಿನಿಂದ 207 ಮೇ ಮಾಡಯಷಗ 


!ಗಾರರಿಗೆ ಎಷ್ಟು ಪ್ರಮಾಣದ | "ಮೀನುಗಾರಿಕಾ ದೋಣಿಗಳು ಬಳಸುವ ಡೀಸೆಲ್‌ ಮೇಲಿನ ಮಾರಾಟ ತೆರಿಗೆ 
[ಡೀಸಲ್‌ ಮೇಲಿನ ಕರವನ್ನು | ಮರುಪಾವತಿ" ಯೋಜನೆಯಡಿ ಯಾಂತ್ರೀಕೃತ ದೋಣಿ ಮಾಲೀಕರು 
| ಹಿಂದಿರುಗಿಸಲಾಗಿದೆ; ಯಾವ | ಖರೀದಿಸಿದ ಡೀಸೆಲ್‌ಗೆ ಮಾರಾಟಕರ ಮರುಪಾವತಿ ಮಾಡಲಾಗುತ್ತಿತ್ತು. 


! ಆಧಾರದ ಮೇರೆಗೆ ಸದರಿ ಯೋಜನೆಯಡಿ ವಾರ್ಷಿಕ 1.50 ಲಕ್ಷ ಕಿಲೋ ಲೀಟರ್‌ ಡೀಸೆಲ್‌ 
| ಹಿಂದಿರುಗಿಸಲಾಗಿದೆ; ಮೇಲಿನ ಮಾರಾಟ ಕರವನ್ನು ಮರುಪಾವತಿ ಮಾಡಲು ಅವಕಾಶವಿತ್ತು. 
"(ವಿವರ ಒದಗಿಸುವುದು) ಅದರಂತೆ National Informatics Centre (NIC) ರವರಿಂದ ತಂತ್ರಾಂಶ 


ಅಭಿವೃದ್ಧಿಪಡಿಸಿ' ರಾಜ್ಯ ಮಾರಾಟ ರಿಗೆ ಸಮಾನವಾದ ಮೊತ್ತವನ್ನು 
ದೋಣಿ ಮಾಲೀಕರ ಬ್ಯಾಂಕ್‌ ಖಾತೆಗೆ ನೇರ ನಗದು ವರ್ಗಾವಣೆ (DBT) 
ಮುಖಾಂತರ ಪಾವತಿಸಲಾಗುತ್ತಿತ್ತು. 2021-22 ನೇ ಸಾಲಿನಲ್ಲಿ ರೂ.8486 | 
ಕೋಟಿಗಳಷ್ಟು ಮೊತ್ತವನ್ನು ಮೀನುಗಾರರಿಗೆ ಮರುಪಾವತಿಸಲಾಗಿದೆ. 
ದೋಣಿಗಳ ಇಂಜಿನ್‌ ಅಶ್ವಶಕ್ತಿಗನುಗುಣವಾಗಿ ಪ್ರತಿ ದೋಣಿಗೆ ಈ 
ಕೆಳಗಿನಂತೆ ಮಾಸಿಕ ಮಿತಿ ನಿಗದಿಪಡಿಸಿರುತ್ತದೆ- | 


, ಕು. ದೋಣಿಯ ಇಂಜಿನ್‌ನ | ಮಾಸಿಕ ಡೀಸೆಲ್‌ ಮಿತಿ 
ಸಂ ಅಶ್ವ ಶಕ್ತಿ (ಲೀಟಿರ್‌ಗಳಲ್ಲಿ | 
1 |40ಹೆಚ್‌ಪಿವರೆಗೆ 2100 
2 [40-70 ಹೆಚ್‌ಪಿ 200 
3 70-90 ಹೆಚ್‌ಪಿ 4500 
) |'4 190-130 ಹೆಚ್‌ಪಿ 7500 | 
5 [130-350 ಹೆಚ್‌ಪಿ 9000 AN 
i [i KN . N ಜ್ಜ ಹ ಜು 


2021-22 ನೇ ಸಾಲಿನ ಆಯವ್ಯಯ ಭಾಷಣದ ಕಂಡಿಕೆ-71 ರಲ್ಲಿ | 
ಡೀಸೆಲ್‌ ವಿತರಣೆ ಪ್ರಕ್ರಿಯೆಯನ್ನು ಮತ್ತಷ್ಟು ಜನಸ್ನೇಹಿಯನ್ನಾಗಿಸಲು 
2021-22 ನೇ ಸಾಲಿನಿಂದ ಡೀಸೆಲ್‌ ಡೆಲಿವರಿ ಪಾಯಿಂಟ್‌ನಲ್ಲಿಯೇ 
ಕರರಹಿತ ದರದಲ್ಲಿ ಡೀಸೆಲ್‌ನ್ನು ವಿತರಿಸಲಾಗುವುದು ಎಂದು 
ಘೋಷಿಸಲಾಗಿರುತ್ತದೆ. ಅದರಂತೆ, ಕರರಹಿತ ಡೀಸೆಲ್‌ನ್ನು ಡೆಲಿವರಿ | 
ಪಾಯಿಂಟ್‌ನಲ್ಲಿ ವಿತರಿಸಲು ಸರ್ಕಾರದ ಆದೇಶ ಸಂಖ್ಯೆ: ಪಸ೦ಮಿೀ/ಇ- | 
157/ಮೀಇಯೊೋ/2021 ದಿನಾಂಕ: 16-06-2021 ರಲ್ಲಿ ಆದೇಶಿಸಲಾಗಿದೆ. | 
ಮುಂದುವರೆದು, ಪ್ರಸಕ್ತ ಸಾಲಿಗೆ ಮಾತ್ರ ಮಾರಾಟ ಕರರಹಿತ ಡೀಸೆಲ್‌ನ 
ವಾರ್ಷಿಕ ಮಿತಿಯನ್ನು 1.125 ಲಕ್ಷ ಕಿಲೋಲೀಟರ್‌ ಪ್ರಮಾಣ ನಿಗದಿಪಡಿಸಿ 


-2- 


ಆಗಸ್ಟ್‌ ಮಾಹೆಯಿಂದ ಕರರಹಿತ ಡೀಸೆಲ್‌ನ್ನು ವಿತರಿಸಲು ಆದೇಶಿಸಿರುತ್ತದ 
(ಆದೇಶ ಸಂ:ಎಪ್‌ಡಿ/58/ಸಿಎಸ್‌ಎಲ್‌/2021 : ದಿನಾಂಕ: 30-06-2021). 
ಅದರಂತೆ, ಕರರಹಿತ ಡೀಸೆಲ್‌ನ್ನು ಡೆಲಿವರಿ ಪಾಯಿಂಟ್‌ನಲ್ಲಿಯೇ 
ವಿತರಿಸಲು ಈಗ ಇರುವ N।ಲ ತಂತ್ರಾಂಶವನ್ನೇ ಉನ್ನತೀಕರಿಸಿಕೊಂಡು |. 
ದೋಣಿಗಳ ಇಂಜಿನ್‌ ಅಶ್ವಶಕ್ತಿಗನುಗುಣವಾಗಿ ಪ್ರತಿ ದೋಣಿಗೆ ಮಾಸಿಕ 


"| ಮಿತಿಯೊಳಗೇ ಡೀಸೆಲ್‌ ಬಂಕ್‌ ನವರು ಡೀಸೆಲ್‌ನ್ನು ವಿತರಿಸುವಂತೆ 


ಆಗಸ್ಟ್‌ ಮಾಹೆಯಿಂದ ಕ್ರಮವಹಿಸಲಾಗಿದೆ. 


| 


! ಪ್ರಧಾನಮಂತ್ರಿ 
ಸಂಪದ ಯೋಜನೆಯಲ್ಲಿ 
' ಎಷ್ಟು 
! ಮಾಡಲಾಗಿದೆ; 
| ಕೇಂದ್ರದ ಹಾಗೂ ರಾಜ್ಯ 
; ಸರ್ಕಾರದ 
| (ವಿವರ ಒದಗಿಸುವುದು) 


ಹಣ 


ಮತ್ತ್ಯ 


ಬಿಡುಗಡೆ 
ಇದರಲ್ಲಿ 


ಪಾಲೆಷ್ಟು? 


ಪ್ರಧಾನಮಂತ್ರಿ  ಮತ್ಯಸಂಪದ ಯೋಜನೆಯ 2020-21ನೇ 
ಸಾಲಿನಿಂದ ಜಾರಿಗೆ ಬಂದಿದ್ದು, 2020-21ನೇ-ಸಾಲಿಗೆ ಕೇಂದ್ರ ಸರ್ಕಾರವು 
ರೂ.50.3326, ಕೋಟಿ ನಿಗದಿಪಡಿಸಿದ್ದ, ಈಗಾಗಲೇ ರೂ.46.18 
ಕೋಟಿಗಳನ್ನು ಬಿಡುಗಡೆ ಮಾಡಿರುತ್ತದೆ. ಸದರಿ ಮೊತ್ತಕ್ಕೆ ಅನುಗುಣವಾಗಿ 
ರಾಜ್ಯ ಸರ್ಕಾರವು ರೂ. 33.02 ಕೋಟಿಗಳನ್ನು ಬಿಡುಗಡೆ ಮಾಡಿರುತ್ತದೆ. 


2021-22ನೇ ಸಾಲಿಗೆ ಕೇಂದ್ರ ಸರಕಾರವು ' ರೂ.7000 ಕೋಟಿ 
ನಿಗದಿಪಡಿಸಿದ್ದು, ರೂ.35.25 ಕೋಟಿಗಳನ್ನು ಬಿಡುಗಡೆ ಮಾಡಿರುತದೆ 
ಸದರಿ ಮೊತ್ತಕ್ಕೆ ಅನುಗುಣವಾಗಿ: ರಾಜ್ಯ ಸರ್ಕಾರವು ರೂ. 13.683 ಕೋಟಿ 


| ಬಿಡುಗಡೆ ಮಾಡಿರುತ್ತದೆ. 


ಸಂಖ್ಯೆ: ಪಸ೦ಮೀ ಇ-102 ಮೀಇಯೋ 2022 


| 


ಮಿೀೀನೆಗಾರಿಕೆ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 


